ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1193(1255) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ: ಭೂಪರಿವರ್ತನೆ ಮತ್ತು 9/11ಎ ನಕ್ಲೆ ಮಂಜೂರಾತಿ ಕುರಿತ ಮಾಹಿತಿ 


(ಅ) ಭೂ ಪರಿವರ್ತನೆಯಾಗಿರುವ ಜಾಗಗಳನ್ನು ಕ್ರಮಬದ್ದ ಆಸಿಗಳೆಂದು ಪರಿಗಣಿಸಿ ಖಾಲಿ 
ಜಾಗಗಳಿಗೆ ವಿನ್ಯಾಸ ನಕ್ಷೆ ಮಂಜೂರಾತಿಯನ್ನು ಗ್ರಾಮ ಪಂಚಾಯತ್‌/ತಾಲ್ಲೂಕು 
ಪಂಚಾಯತ್‌ಗಳಿಂದ ನೀಡಲಾಗುತ್ತಿದ್ದ, ಭೂ ಪರಿವರ್ತನೆಯಾಗಿರುವ ಜಾಗಗಳಲ್ಲಿ ಈಗಾಗಲೇ 
ಮನೆ/ಕಟ್ಟಡಗಳನ್ನು ನಿರ್ಮಿಸಿದ್ದಲ್ಲಿ ವಿನ್ಯಾಸ ನಕ್ಲೆ ಮಂಜೂರಾತಿ ನೀಡುವಾಗ 
ಅನುಸರಿಸಬೇಕಾದ ಕ್ರಮಗಳೇನು; 


(ಆ) ಬೂ ಪರಿವರ್ತನೆಯಾಗಿರುವ ಜಾಗಗಳಿಗೆ ನಮೂನೆ-೨ ಮತ್ತು 11ಎ ಅನ್ನು ಪಡೆಯದೇ 
ಬ್ಯಾಂಕುಗಳು ಕಟ್ಟಿಡ ಇತ್ಯಾದಿಗಳಿಗೆ ಸಾಲ ನೀಡಿ, ಮರು ಪಾವತಿಸಿದಿದ್ದಲ್ಲಿ ಬ್ಯಾಂಕುಗಳು 
ಅಂತಹವರ ಜಾಗವನ್ನು ಏಲಂ ಮೂಲಕ ವಿಲೇ ಮಾಡಿದ ನಂತರ ನಮೂನೆ-೨ ಮತ್ತು 11ಎ 
ನ್ನು ಸಾಲ ಪಡೆದವರ ಹೆಸರಿನಲ್ಲಿ ನೀಡಬೇಕೆ ; ಅಥವಾ ಏಲಂನಲ್ಲಿ ವಂಚಿಸಿಕೊಂಡವರ 
ಹೆಸರಿಗೆ ನೀಡಬೇಕೆ? (ಸಂಪೂರ್ಣ ವಿವರಗಳೊಂದಿಗೆ ಮಾಹಿತಿ ನೀಡುವುದು) 


